ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ತೆ ಸಂಖ್ಯೆ | 1533 
ಮಾನ್ಯ ಸದಸ್ಯರ ಹೆಸರು ಶ್ರೀಮತಿ ಎಸ್‌. ನೀಣಾ ಅಚ್ಚಯ್ಯ 
ಉತ್ತರಿಸಬೇಕಾದ ದಿನಾಂಕ 11.03.2022 - 
ಉತ್ತರಿಸುವ ಸಚಿವರು ಹಿಂದುಳಿದ ವರ್ಗಗಳ ಕಲ್ಯಾಣ 
' ಸಚಿವರು. 
ಸ. ಪಶ್ನೆ ಉತ್ತರ | 
ಅ) | ಕೊಡುಗು, ಪುತ್ತೂರು, ಸೂಳ್ಯ | ಭಾರತ ಸಂವಿಧಾನದ  ಅನುಜ್ನೇದ 
ಮತ್ತು ' ರಾಜ್ಯದ ಇತರೆಡೆ | 154)ರಂತೆ ವಿದ್ಯಾ ಸಂಸ್ಥೆಗಳಲ್ಲಿ ಪ್ರವೇಶ 
ವಾಸವಾಗಿರುವ ಅತ್ಯಂತ ಕಡಿಮೆ | ಮತ್ತು ಅನುಜ್ನೇದ 164ರ ಮೇರೆಗೆ 
ಜನಸಂಖ್ಯೆ ಹೊಂದಿರುವ | ನೇಮಕಾತಿಗಳಲ್ಲಿ ಮೀಸಲಾತಿಗಳನ್ನು 
“ಅರೆಭಾಷೆ ಗೌಡ” ಜನಾಂಗಕ್ಕೆ | ಕಲ್ಪಿಸಲು ರಾಜ್ಯದಲ್ಲಿ'' ಹಿಂದುಳಿದ 
ಸಂಬಂಧಿಸಿದಂತೆ “ಅರೆಭಾಷೆ | ವರ್ಗಗಳನ್ನು 'ಗುರುತಿಸಿ ಹೊರಡಿಸಿರುವ 
ಗೌಡ” ಜನಾಂಗದ ಅಭಿವೃದ್ಧಿ | ಸರ್ಕಾರದ ಆದೇಶ ಸಂಖ್ಯೆ: ಸಕಇ 225 
ನಿಗಮವನ್ನು "ಸರ್ಕಾರ | ಬಿಸಿಎ 2000 ದಿನಾಂಕ: 30.03.2002ರಲ್ಲಿ 
ಇದುವರೆಗೂ ಸ್ಥಾಪಿಸದಿರಲು | ಅರೆಭಾಷೆ ಗೌಡ ಜನಾಂಗದ ಹೆಸರು 
ಕಾರಣವೇನು? ಇರುವುದಿಲ್ಲ. ಹಾಗೂ ನಿಗಮ ಸ್ಥಾಪಿಸುವ 
ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂಡೆ 
ಇರುವುದಿಲ್ಲ. 
ಆ) | "ಅರೆಭಾಷೆ ಗೌಡ ಜನಾಂಗದ 
ಅಭಿವೃದ್ಧಿ ನಿಗಮ”"ವನ್ನು 
ಸ್ಥಾಪಿಸುವ ಕುರಿತು ಸರ್ಕಾರ 2022- 
23ನೇ ಸಾಲಿನ ಆಯವ್ಯಯದಲ್ಲಿ 
ಘೋಷಿಸಲು ಕ್ರಮವಹಿಸುವುದೇ; 
ಇ) | "ಅರೆಭಾಷೆ ಗೌಡ ಜನಾಂಗದ ಉದ್ಭವಿಸುವುದಿಲ್ಲ : 
ಅಭಿವೃದ್ದಿ ನಿಗಮ"ವನ್ನು . 
ಸ್ಥಾಪಿಸುವ ಕುರಿತು ಸರ್ಕಾರ 2022- 
| 23ನೇ ಸಾಲಿನ ಆಯವ್ಯಯದಲ್ಲಿ 
ಘೋಷಿಸುವ: ಮೂಲಕ, ಅರೆಭಾಷೆ 
ಗೌಡ ಜನಾಂಗದ ಅಭಿವೃದ್ಧಿಗೆ '. 
ಸರ್ಕಾರ ಮುಂದಾಗುವುದೇ? - 


ಸಂಖ್ಯೆ: ಹಿಂವಕ 50 ಬಿಸಿಎ 2022 


ಎ ಪೂಜಾರಿ) 


ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ 


ಕಲ್ಯಾಣ ಸಚಿವರು 


